ಕರ್ನಾಟಕ 'ವಿಧಾನ ಪರಿಷತ್ತು 


ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 

1077 

ಮಾನ್ಯ ಕೈಮಗ್ಗ ಮತ್ತು ಜವಳಿ, ಕಬ್ಬು 'ಅಭಿವೃದ್ಧಿ 
ಹಾಗೂ ರ ಸಚಿವರು 


ಕಾರ್ಯ ನಿರ್ವಹಿಸುತಿರುವ 
ನಿಗಮಗಳ ಸಂಖ್ಯೆ ಎಷ್ಟು; 
ಸದರಿ ನಿಗಮಗಳಿಗೆ ರಾಜ 
ಹಾಗೂ ಕೇಂದ್ರ ಸರ್ಕಾರ 
ದಿಂದ ಯಾವ ರೀತಿಯಲ್ಲಿ 
ಅನುದಾನ ನೀಡ 
ಲಾಗುತ್ತಿದೆ; (ಅಂಕಿ ಅಂಶ 
| ಗಳನ್ನು ಒದಗಿಸುವುದು). 


[ 


ಉತ್ತರಿಸಬೇಕಾದ ದಿನಾಂಕ " 21-09- 2021 
KE ಪಕ್ನ ಪತ್ತರ 
) ಜವಳಿ ಇಲಾಖೆಯಡಿಯಲ್ಲಿ'1ಕೈಮಗ್ಗೆ. ಮತ್ತು ಜವಳಿ ಇಲಾಖೆ ವ್ಯಾಪ್ತಿಯಲ್ಲಿ 02 ನಿಗಮಗಳು 


ಕಾರ್ಯನಿರ್ವಹಿಸುತ್ತಿದ್ದು, ವಿವರ ಈ ಕೆಳಕಂಡಂತಿವೆ:- 

1) ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ, ಹುಬ್ಬಳ್ಳಿ. 

2)ಕರ್ನಾಟಕ ರಾಜ್ಯ ಜವಳಿ ಮೂಲ ಸೌಲಭ್ಯ ಅಭಿವೃದ್ಧಿ 
ನಿಗಮಣೆ.ಎಸ್‌.ಟಿ.ಐ.ಡಿ.ಸಿ) ಬೆಳಗಾವಿ. 


ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ: 

ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮವು ನೇಕಾರರಿಗೆ ಸರಬರಾಜು 
ಮಾಡುವ 'ಕೆಚ್ಚಾನೂಲು ಖರೀದಿಗಾಗಿ ಪ್ರೋತ್ಸಾಹಧನ, ನಿಗಮವು 
ಬ್ಯಾಂಕುಗಳಿಂದ ಪಡೆಯುವ ಸಾಲಕ್ಕೆ ಬಡ್ಡಿ ರಿಯಾಯಿತಿ ಹಾಗೂ 
ನೇಕಾರರಿಂದ ತಯಾರಾಗುವ ಬಟ್ಟೆ ಮಾರಾಟದ ಮೇಲೆ ಶೇ.20 ರಷ್ಟು 


ಸಹಾಯಧನವನ್ನು ರಾಜ್ಯ ಸರ್ಕಾರವು ಪ್ರತಿ ವರ್ಷ ವೇಕಾರರ 
ಪ್ಯಾಕೇಜ್‌ ಯೋಜನೆಯಡಿ ಅನುದಾನ ಒದಗಿಸುತ್ತಿದ್ದು, ಕೇಂದ್ರ 
ಸರ್ಕಾರದಿಂದ ಯಾವುದೇ ಅನುದಾನ ಒದಗಿಸುತ್ತಿಲ್ಲ. 
ಕಳೆದ ಮೂರು ವರ್ಷಗಳಲ್ಲಿ ರಾಜ್ಯ ಸರ್ಕಾರವು ಈವರೆವಿಗೆ 
ಬಿಡುಗಡೆ ಮಾಡಿರುವ ಅನುದಾನದ ವಿವರಗಳು ಈ ಕೆಳಗಿನಂತಿವೆ: 
(ರೂ.ಲಕ್ಷಗಳಲ್ಲಿ) 
ಆರ್ಥಿಕ ವರ್ಷ ಬಡುಗಡೆ ಮಾಡಲಾದ 
' ಅನುದಾನ 
2018-5 935.00 
2019-20 2000.00 
2020-21 400.0 


ಕರ್ನಾಟಕ ರಾಜ್ಯ ಜವಳಿ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ:- 


ರಾಜ 
ಲ 
ಒದಗಿಸಲಾದ ಅನುದಾನದ ವಿವರಗಳು ಈ ಕೆಳಗಿನಂತಿದೆ:- 


(ರೂ.ಲಕ್ಷಗಳಲ್ಲಿ) 
ಆರ್ಥಿಕ ವರ್ಷ ಒದಗಿಸಲಾದ 
_ ಅನುದಾನದ ವಿವರ 
| 5 705ರ 
IST 35ರರರರ 


ಸರ್ಕಾರದಿಂದ ಈ ನಿಗಮಕ್ಕೆ ಕಳೆದ ಎರಡು ವರ್ಷಗಳಲ್ಲಿ 


ನ್‌ 


ಕಾಂದ್ರ ಸರ್ಕಾರದಿಂದ ನಿಗಮದ ಅಧೀನೆ ಸಂಸ್ಥೆಗಳಾದೆ ವಿದ್ಯುಶ ಮೆಗ್ಗೆ 
ಸೇವಾ ಕೇಂದ್ರ, ಬೆಂಗಳೂರು, ದೊಡ್ಡಬಳ್ಳಾಪುರ, ಗದಗ-ಬೆಟಗೇರಿ, 
ಬೆಳಗಾವಿ ಜಿಲ್ಲೆಗಳಿಗೆ ಗ್ರಾಂಟ್‌ ಇನ್‌ ಏಜ್‌ ಆಗಿ ರೂ3400 
ಲಕ್ಷಗಳನ್ನು ಪ್ರತಿ ವರ್ಷ ಬಿಡುಗಡೆ ಮಾಡಲಾಗುತ್ತಿದೆ. 


ಕೃಮಗ್ಗ ಹಾಗಾ "ನಡ 


ಇತರೆ 


ಮಹಿಳಾ ಮತ್ತು ಮಕ್ಕಳ 
ಕಲ್ಯಾಣ ಇಲಾಖೆ ಹಾಗೂ 
ಇಲಾಖೆಗಳಿಂದ 
ನೇರವಾಗಿ ಸಹಕಾರ 
ಪಡೆಯಲು ಸರ್ಕಾರ 
ಯಾವ ಕ್ರಮಗಳನ್ನು 
ಹಮ್ಮಿಕೊಂಡಿದೆ? 


ಆ) ಮ್‌ ಕೈಮಗ್ಗ ಅಭಿವೃದ್ಧಿ ನಿಗಮ: 
ಮಗ್ಗದಿಂದ ನೇಯ್ದ ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಬಟ್ಟೆಗಳನ್ನು ಯಾವ | ಬಹುತೇಕ ಸರು ಎದ್ಯಾ ವಿಕಾಸ ಯೋಜನೆಯಡಿ ಶಿಕ್ಷಣ 
ರೀತಿಯಲ್ಲಿ ವಿಲೇವಾರಿ | ಇಲಾಖೆಗೆ ಅವಶ್ಯವಿರುವ ಸಮವಸ್ತ ಬಟ್ಟೆಗಳನ್ನು ಉತ್ಪಾದಿಸುತ್ತಿದ್ದ, 
ಮಾಡಲಾಗುತ್ತಿದೆ: ಹಾಗೂ.| ಶಿಕ್ಷಣ ರಾಯಿ ಜೇಡಿಕೆಗನುಸುಣವಾಗಿ ಬೆಂಗಳೂರು ತುತ್ತು 
"ಉತ್ಪಾದನೆಯ ಮತ್ತು | ಕಲಬುರಗಿ ವಿಭಾಗಗಳಿಗೆ --ಸಠಬಶಾಜು ಮಾಡಲಾಗುತ್ತಿದೆ. ಇದಲ್ಲದೇ. 
ಬೇಡಿಕೆಗಳ "ಅಂತರ | ಚಿಲ್ಲರೆ ಮಾರಾಟಕ್ಕೆ ಬೇಕಾಗುವ ವಿವಿಧ ನಮೂನೆಯ ಬಟ್ಟೆಗಳನ್ನೂ 
ಯಾವ ರೀತಿಯಲ್ಲಿದೆ | ಸಹ . ಉತ್ಪಾದಿಸಲಾಗುತ್ತಿದ್ದು, ಸದರಿ ಬಟ್ಟೆಗಳನ್ನು ನಿಗಮದ 
ಇದರ ಪರಿಣಾಮವಾಗಿ | ಪ್ರಿಯದರ್ಶಿನಿ ಮಾರಾಟ ಮಳಿಗೆಗಳ ಮುಖಾಂತರ ಮಾರಾಟ 
ರಾಜ್ಯದ ನೇಕಾರರ | ಮಾಡಲಾಗುತ್ತಿದೆ. ಉತ್ಪಾದನೆ ಹಾಗೂ ಬೇಡಿಕೆಗಳಲ್ಲಿ ಯಾವುದೇ 
ಸಮಸ್ಯೆಗೆ ಸರ್ಕಾರ ಯಾವ ಅಲಿತರ ಇರುವುದಿಲ್ಲ. 
ರೀತಿಯಲ್ಲಿ ಪರಿಹಾರ 
ಒದಗಿಸುತ್ತಿದೆ. ಕರ್ನಾಟಕ ರಾಜ್ಯ ಜವಳಿ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ;- 
ಕರ್ನಾಟಕ ರಾಜ್ಯ ಜವಳಿ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮದ 
-| ವ್ಯಾಪ್ತಿಯಲ್ಲಿ ವಿದ್ಯುತ್‌ ಮಗ್ಗಗಳು ನಯ 2ದ್ದು, ಪ್ರಸ್ತುತ 
ಬ ಮಗ್ಗಗಳಲ್ಲಿ ಪಾಲಿಯಸ್ಸರ್‌ ಸೀರೆಗಳನ್ನು. ಉತ್ಪಾದನೆ 
ಮಾಡಲಾಗುತ್ತಿದ್ದು ಸ್ಥಳೀಯ ಮಾರುಕಟ್ಟೆಯಲ್ಲಿ ಅವುಗಳ ವಿಲೇವಾರಿ 
N ಮಾಡಲಾಗುತಿದೆ.. 
ಶಿಕ್ಷಣ ಇಲಾಖೆಯ ಮೂಲಕ ವಿದ್ಯಾ ವಿಕಾಸ ಯೋಜನೆಯಡಿ 
ಸರ್ಕಾರಿ ಶಾಲಾ ಮಕ್ಕಳಿಗೆ ಪೂರೈಸಲಾಗುತ್ತಿರುವ ಸಮವಸ್ತ್ರ 
ಬಟ್ಟೆಯನ್ನು ನಿಗಮದ ಜತಿಯಿಂದ ಕಳೆದ 20 ವರ್ಷಗಳಿಂದ 
ಸರಬರಾಜು ಮಾಡಲಾಗುತ್ತಿದೆ. 
ಇ) ಸದರಿ ನಿಗಮಗಳು] ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ:- 
ನಕ ನಥ ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮವು ಕೆ.ಟಿ.ಪ.ಪ Ra 
J 4(ಹಚ್‌)ಅಡಿಯಲ್ಲಿ' MS ಏವಿಧ ಇಲಾಖೆಗಳ 
ಪ ಲಯ ಬೇಡಿಕೆಗನುಗುಣವಾಗಿ ಬಟೆಗಳನ್ನು ಸರಬರಾಜು ಮಾಡಲಾಗುತಿದೆ:- 
ಆರೋಗ್ಯ ಇಲಾಖೆ, ಗಳನ್ನ ೨ 


ಶಿಕ್ಷಣ ಇಲಾಖೆ 

ಆರೋಗ್ಯ ಇಲಾಖೆ 

ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ 
ಸಮಾಜ ಕಲ್ಯಾಣ ಇಲಾಖೆ 

ಅಲ್ಲ ಸಂಖ್ಯಾತರ ಕಲ್ಯಾಣ ಇಲಾಖೆ 
ಉದ್ಯೋಗ ಮತ್ತು ತರಬೇತಿ ಇಲಾಖೆ 
ವಿದ್ಯುತ ನಿಗಮ, ಬಿ.ಬಿ.ಎಂ.ಪಿ. 


RE 


[Ou 


ಕರ್ನಾಟಕ ರಾಜ್ಯ ಜವಳಿ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ:- 

ಕರ್ನಾಟಕ ರಾಜ್ಯ ಜವಳಿ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮವು 
ಜವಳಿ ಕ್ಷೇತದ ಮೂಲಭೂತ ಸೌಲಭ್ಯ ಅಭಿವೃದ್ಧಿಯ ಉದ್ದೇಶ 
ಹೊಂದಿರುತ್ತದೆ. ಆದಾಗ್ಯೂ ಶಿಕ್ಷಣ ಇಲಾಖೆಯ ವಿದ್ಯಾ ವಿಕಾಸ 
ಯೋಜನೆಯಡಿ ಸರಬರಾಜು ಆದೇಶವನ್ನು ಪಡೆದು ಸಮವಸ್ತ್ರ 


ಬಟ್ಟೆಯನ್ನು ಸರಬರಾಜು ಮಾಡಲಾಗುತ್ತಿದೆ. 


ಸಂಖ್ಯೆ Cl 185 JAKE 2021 


ಜ್‌ 
(ಶಂಕರ ಬ ಪಾಟೀಲ ಮುನೇನಕೊಪು) 
ಕೈಮಗ್ಗ: ಮತ್ತು ಜವಳಿ, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ಸಚಿವರು 


